ಭಾಷಾ ತರಗತಿಯಲ್ಲಿ ಆಟ 


ಸತಿ ರಾಥೋಡ್‌ 
ಹ 


ನಮ್ಯ ಭೌತಿಕ, ಮಾನಸಿಕ ಹಾಗೂ ಸಾಮಾಜಕ ವಿಕಾಸದಲ್ಪ್ಲ ಆಟ 
ಒಂದು ಅವಿಭಾಜ್ಯ ಅಂಗವಾಗಿದೆ. ಬೋಧನೆಯಲ್ಲ ಆಟವನ್ನು 
ಅಳವಡಿಸಿಕೊಂಡ ನಾನು ಆಟವು ಆಲಸುವ ಸಾಮರ್ಥ್ಯವನ್ನು, 
ನಿರ್ಧಾರಿತ ನಿಯಮಗಳನ್ನು ಗೌರವಿಸುವ ಹಾಗೂ ನಮ್ಮ 
ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸುವ ಸಾಮರ್ಥ್ಯಗಳನ್ನು 
ವೃದ್ಧಿಸುತ್ತದೆ ಎಂದು ಕಂಡುಕೊಂಡಿದ್ದೇನೆ. ಇಂದ್ದಿಷ್‌ ಭಾಷೆಯನ್ನು 
ತಮ್ಮದಾಗಿಸಿಕೊಳ್ಳುವಲ್ಲ ಕಲಕಾರ್ಥಿಗಳ ಆತ್ಮವಿಶ್ವಾಸ ಹಾಗೂ 
ನೆಮ್ಮದಿಯ ಭಾವನೆಗಳನ್ನು ಹೆಚ್ಚಿಸುವ, ಅವರಿಗೆ ತಪ್ಪುಮಾಡಲು. 
ಅನುಭವಿಸಲು, ಕಅಯಲು ಹಾಗೂ ಬೇಕಾದ ಸ್ಥಳದಲ್ಲ, ಬೇಕಾದ 
ಸಂದರ್ಭದಲ್ಲ ಪ್ರಯೋಗಿಸಲು ವಿಪುಲ ಅವಕಾಶವೀಯುವ ಭಾಷಾ 
ಆಟಗಳ ಬೆಂಬಲ ಪಡೆದು ನನ್ನು ಭಾಷಾ ತರಗತಿಗೆ ಜೀವಕಳೆ 
ತುಂಬಲು ಯತ್ನಿಸಿದೆ. ಎಲ್ಲರೂ ಕಅಕೆಯ ಸಮಾನ ಹಂತದಲ್ಲ 
ಇರುವುದರಿಂದ ಆಟದಲ್ಲ ಸೋತವರು ನಿರಾಶರಾಗದಿರುವುದು 
ಭಾಷಾ ಆಟವನ್ನು ಆಡುವಲ್ಲ ಇರುವ ಒಂದು ಅನುಕೂಲ 
ಎನ್ನಬಹುದು. ಜೊತೆಗೆ. ಬಹಳಷ್ಟು ಮಕ್ಕಳು ಪರಸ್ಪರ ತಪ್ಪುಗಳನ್ನು 
ಸರಿಪಡಿಸಿಕೊಳ್ಳದೇ ಇರಲಾಗದ್ದರಿಂದ ಕಲಕಾರ್ಥಿಗಳಗೆ ತಮ್ಮ 
ಸಹಪಾಠಿಗಳ ಹಿಮ್ಮಾಹಿತಿ ಒಡನೆಯೇ ದೊರೆಯುವಂತಾಗುತ್ತದೆ. 
ಓರ್ವ ಶಿಕ್ಷಕಳಾಗಿ ನನ್ನ ವಿದ್ಯಾರ್ಥಿಗಳಗೆ ಅತ್ಯುತ್ತಮ 
ಸಂಪನ್ಮೂಲಗಳನ್ನು ಒದಗಿಸುವುದು ನನ್ನ ಹೊಣಿಗಾರಿಕೆಯಾಗಿದೆ. 
ನನ್ನ ತರಗತಿಯಲ್ಲ ಭಾಷಾ ಆಟದ ಚಟುವಟಕೆಗಳನ್ನು 
ಬಳಸಿಕೊಂಡಾಗಿನ ನನ್ನು ಕೆಲವು ಅನುಭವಗಳನ್ನು ನಿಮ್ಯೊಂದಿಗೆ 
ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. 


ಪ್ರಾಥಮಿಕ ತರಗತಿಯವರಿಗೆ ಆಟಗಳು 


ಒಂದನೇ ತರಗತಿಯಲ್ಲ ಅಂದು ನಾನು ಸಾಬೂನಿನ ಕಥೆಯನ್ನು 
ಗಟ್ಟಿಯಾಗಿ ಹಿದುವ ಚಟುವಟಕೆ ಹಾಕಿಕೊಂಡಿದ್ದೆ. ನನ್ನು ಪಾಠ 
ಯೋಜನೆಗೆ ಅನುಗುಣವಾಗಿ ನಾನು ಚಿತ್ರಗಳ ಮಿಂಚುಪಟ್ಟಗಳನ್ನು 
ಬಳಸಿ. ಧ್ವನಿಯ ಎಏರಿಆತ ಮಾಡುತ್ತಾ. ಒಂದಿಷ್ಟು 
ನಾಟಕೀಯತೆಯನ್ನು ಬೆರೆಸಿ ಕಥೆ ಓದಿದೆ. ಓದಿದ ಬಕ, ಕಥೆಯಲ್ಲ 
ಅವರಿಗೆ ನೆನಪಿರುವ ಪದಗಳನ್ನು ಹೇಳುವಂತೆ ನನ್ನು 
ವಿದ್ಯಾರ್ಥಿಗಳಗೆ ತಿಆಸಿದೆ. ಒಬ್ಬರ ಬಳಕ ಒಬ್ಬರಂತೆ ವಿದ್ಯಾರ್ಥಿಗಳು 
ಪದಗಳನ್ನು ಹೇಳಲು ಪ್ರಾರಂಭಸಿದರು. ಅವರು ಹೇಳದ ಪದಗಳನ್ನು 
ನಾನು ಕಪ್ಪುಹಲಗೆಯ ಮೇಲೆ ಕ್ರಮಸಂಖ್ಯಾನ್ನ್ವಯ ಬರೆದು- 
ಕೊಳ್ಳುತ್ತಾ ಹೋದೆ. ಬಳಕ, ಪ್ರತಿ ವಿದ್ಯಾಥೀಯೂ ಕ್ರಮಾನುಸಾರ 
ಎದ್ದುನಿಂತು. ಒಂದರಿಂದ ಆರಂಭಸಿ., ಸಂಖ್ಯೆಗಳನ್ನು ಗಟ್ಟಿಯಾಗಿ 
ಹೇಳುತ್ತಾ ಹೋಗುವಂತೆ ತಿಆಸಿದೆ. ಪ್ರತಿಯೊಬ್ಬರೂ ಕೂಗಿ ಹೇಳದ 
ಸಂಖ್ಯೆಯೇ ಅವರಿಗೆ ನಿಗದಿಮಾಡಿದ ಸಂಖ್ಯೆಯಾಯುತು. ಇದಾದ 
ಮೇಲೆ ನಾನು ಒಮ್ಮೆಗೆ ಒಂದು ಸಂಖ್ಯೆಯನ್ನು ಕೂಗಿದಾಗ ಆ 
ಸಂಖ್ಯೆ ನಿಗದಿಯಾಗಿದ್ದ ವಿದ್ಯಾರ್ಥಿ ಂಶಖ ಎದ್ದುನಿಂತು 
ಕಪ್ಪುಹಲಗೆಯ ಮೇಲೆ ಬರೆದಿದ್ದ ಅದೇ ಕ್ರಮಸಂಖ್ಯೆಯ ಪದವನ್ನು 
ಗಟ್ಟಿಯಾಗಿ ಹಿದಬೇಕಿತ್ತು. ಇಲ್ಲ ಇನ್ನೂ ಅಕ್ಷರಗಳನ್ನು ಕಲಅಯುವ 
ಹಂತದಲ್ಲದ್ದ ಕೆಅಕಾರ್ಥಿಗಳಗೆ ಪದದ ಅಕ್ಷರಗಳನ್ನು ಮಾತ್ರ 


[80 ಅನೀ 


ಇ 
5 
BR 


ಗುರುತಿಸುವಂತೆ ಅಥವಾ ತಮ್ಯ ಗೆಳೆಯರ ನೆರವು ಪಡೆಯುವಂತೆ 
ತಿಆಸಿದೆ. 


ಇದನ್ನ ಮುಂದುವರಿಸಿದ ನಮ್ಮ ಮುಂದಿನ ಭಾಷಾ ಆಟ "ನೆನಪಿನ 
ಆಟ”ವಾಗಿತ್ತು. ಮಕ್ಕಳು ನಿಜವಾಗಿಯೂ ಖುಷಿಪಡುವ ಸಾಮಾನ್ಯ 
ಭಾಷಾ ಆಟವಿದು. ಇದರಲ್ಲ ಮಕ್ಕಳು ತಮ್ಮ ಕಣ್ಣುಗಳನ್ನು 
ಮುಚ್ಚಿಕೊಂಡು ಕುಅತಿರಬೇಕಿದ್ದು. ಕಪ್ಪುಹಲಗೆಯ ಮೇಲಅನ 
ಪದಗಳಲ್ಲ ಶಿಕ್ಷಕರು ಅಳಸಿರುವ ಪದ ಯಾವುದು ಎಂದು ಕಣ್ಣು 
ತೆರೆದು ನೋಡಿದಾಗ ಅವರು ಊಹಿಸಬೇಕು. ಸಾಮಾನ್ಯವಾಗಿ 
ಸರಿಯಾದ ಪದವನ್ನು ಊಹಿಸಲು ವಿದ್ಯಾರ್ಥಿಗಳು ನಾಲ್ಲಾರು ಬಾರಿ 
ಪ್ರಯತ್ನಿಸಬೇಕಾಗುತ್ತದೆ. ಏಕೆಂದರೆ. ಪದವನ್ನು ಊಹಿಸಲು 
ವಿದ್ಯಾರ್ಥಿಯು ಅಳಸಿದ ಪದವನ್ನು ನೆನಪಿನಲ್ಲ ಇಟ್ಟುಕೊಂಡಿರ- 
ಬೇಕಿದ್ದು. ತದನಂತರ ಅದನ್ನು ಹೇಳಲು ಅದರ (ಅಂದಾಜು) 
ಉಚ್ಚಾರಣೆಯನ್ನಾಗಲೀ. ಕಾಗುಣಿತವನ್ನಾಗಲೀ ತಿಆದಿರ- 
ಬೇಕಿರುತ್ತದೆ. ಆದರೆ, ಕಪ್ಪುಹಲಗೆಯ ಮೇಲೆ ಕೇವಲ ಕೆಲವೇ 
ಪದಗಳು ಉಳದಿರುವಾಗಲಂತೂ ಮಕ್ಕಳ ಸಂಭ್ರಮ ಅವರ 
ಮುಖಗಳ ಮೇಲೆ ಪ್ರಷ್ಟವಾಗಿ ಕಾಣುತ್ತಿತ್ತು. ಉತ್ತರಗಳು ಚುರುಕಾಗಿ 
ಬರತೊಡಗಿ, ಪ್ರಯತ್ನಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಕೆಲವು 
ವಿದ್ಯಾರ್ಥಿಗಳಗೆ ಚಿತ್ರರೂಪದ ಜ್ಞಾಪಕಶಕ್ತಿಯುದ್ದು ಅವರು 
ಕಪ್ಪುಹಲಗೆಯ ಮೇಲಅನ ಪದಗಳ ಚಿತ್ರಗಳನ್ನು ತಮ್ಮ ಮನಸ್ತಿನಲ್ಲ 
ಅಚ್ಚೊತ್ತಿಕೊಂಡಿರುತ್ತಾರೆ. ಆದರೆ, ಅವರಿಗೂ ಅದನ್ನು ಸರಿಯಾಗಿ 
ಮಾತಿನಲ್ಲ ಅಭಿವ್ಯಕ್ತಿಸುವುದು ತಿಆದಿರಬೇಕಾಗುತ್ತದೆ. 


"ಬಹುಪಾಲು ಮಕ್ಕಳಗೆ ಅವರು ಶಾಲೆಯ ಮೆಟ್ಟಲನ್ನು ತುಅಯುವ 
ಸಮಯಕ್ಷಾಗಲೇ ದಿನನಿತ್ಯದ ಜೀವನಕ್ಕೆ ಸಾಕಾಗುವಷ್ಟು ಸಂಕೀರ್ಣ 
ವ್ಯಾಕರಣದಿಂದ ಕೂಡಿದ ಶಬ್ದಭಂಡಾರವಿದ್ದು. ಅನುಭವಗಳ, 
ಕಥೆಗಳ ಆಳವಾದ ಗ್ರಹಿಕೆ ಇರುತ್ತದೆ. ಬಡವರ ಹಾಗೂ ಹಿಂದುಳದ 
ವರ್ಗದ ಮಕ್ಕಳು ಶಾಲೆಯ ಮೆಟ್ಟಲು ತುಆಯುವಾಗ ಅವರಿಗೆ 
"ಭಾಷೆಯ ಗಂಧವೇ ಇರುವುದಿಲ್ಲ” ಎಂದು ನಂಬುತ್ತಿದ್ದ ಕಾಲ 
ಹೋಗಿ ದಶಕಗಳೇ ಸಂದಿವೆ” (ಲ್ಯಾಬಾಫ್‌ 1972, ಜೀ 19೨6 ಜೀ 
2೭೦೦೦ದಲ್ಲ ಉಲ್ಲೇಖತ). ಹೀಗಾಗಿ, ಕಲಅಕಾರ್ಥಿಗಳು ಶಾಲೆಗೆ 
ಬರುವ ಸಮಯದಲ್ಲ ಅವರ ಶಬ್ದಭಂಡಾರವಾಗಲೇ ದೊಡ್ಡದಿದ್ದು. 
ಅವರ ಶಬ್ದಭಂಡಾರವನ್ನು ಅರ್ಥಪೂರ್ಣ ಸನ್ನಿವೇಶಗಳಂ೦ದ., ಗಹನ 
ರೀತಿಯ ಕಲಕೆಯಿಂದ ಸಮೃದ್ಧಗೊಳಸುವ ಮೂಲಕ ಅವರ 
ಮಾತು ಮತ್ತು ಬರವಣಿಗೆಗಳು ಸ್ಪಷ್ಟವೂ. ಅರ್ಥಗರ್ಭತವೂ 
ಆಗುವಂತೆ ನೋಡಿಕೊಳ್ಳುವುದು ಶಾಲೆಯ ಪಾತ್ರವಾಗಿದೆ. 
ಸಹಜವಾಗಿ, ಎಲ್ಲಾ ಪಠ್ಯಗಳ ಎಲ್ಲಾ ಪದಗಳನ್ನು ಬೋಧಿಸಲು 
ಎಂದೂ ಸಾಧ್ಯವಿಲ್ಲ. ಅದರ ಅಗತ್ಯವೂ ಇಲ್ಲ ಎಂಬುದು ನನ್ನು 
ಅಭಿಪ್ರಾಯ. ಪಠ್ಯಗಳ೦ದ ಪದಗಳನ್ನು ಆಯ್ದೆಮಾಡುವಲ್ಲ ಜಾಣತನ 
ತೋರಿ, ವಿದ್ಯಾರ್ಥಿಗಳು ಅವುಗಳನ್ನು ಅರ್ಥಪೂರ್ಣ ರೀತಿಯಲ್ಲ 
ಬಳಸುವಂತೆ ನೋಡಿಕೊಳ್ಳುವುದು ಇನ್ನೂ ಮುಖ್ಯವಾಗುತ್ತದೆ. 
ನಾನು ಮೇಲೆ ಹೆಸರಿಸಿದ ಭಾಷಾ ಆಟಗಳು ಪ್ರಾಥಮಿಕ ತರಗತಿಗಳ 
ಹಂತದಲ್ಲ. ನಾವು ನಾಮಪದಗಳೊಡನೆ ವ್ಯವಹರಿಸುವಾಗ, ಹೆಚ್ಚು 


ಸೂಕ್ತವೆನಿಸುತ್ತವೆ. ಎರಡನೆಯ ಭಾಷೆಯಾಗಿ ಕಅಲಯುವ 
ಸಂದರ್ಭದಲ್ಲ ಎಲ್ಲಾ ಕಲಅಕಾರ್ಥಿಗಳಗೂ ನಾಮಪದಗಳು, ಉಳದ 
ಎಲ್ಲ ಪದಗಕಳಂತೆಯೇ, ಸಮಾನವಾಗಿ ಹೊಸತಾಗಿರುತ್ತವೆ. 


ಹೆಚ್ಚು ಸಂಕೀರ್ಣ ಆಟಗಳು 


ನಾಲ್ಗನೇ ತರಗತಿಯ ವಿದ್ಯಾರ್ಥಿಗಳಿಗೆ "ನಾಯ ಮತ್ತು ಮೂಳೆ” 
ಆಟದಿಂದ ಪ್ರೇರಣಿ ಪಡೆದ ಆಟವೊಂದನ್ನು ನಾನು ರಚಿಸಿಕೊಂಡೆ. 
ಮಕ್ಕಳನ್ನು ನಾನು ಎರಡು ತಂಡಗಳನ್ನಾಗಿಸಿದೆ. ತಂಡಗಳು ಪರಸ್ಪರ 
ಎದುರುಬದುರಾಗಿ ನಿಲ್ಲುವಂತೆ ಹೇಳ, ಪ್ರತಿ ಮಗುವಿಗೂ 
ಒಂದೊಂದು ಸಂಖ್ಯೆ ನೀಡಿದೆ. ಕಾಗದದ ಚೀಟಗಳಲ್ಲ ಅವರ 
ಪಠ್ಯದಿಂದ ಆಯ್ದ ಕೆಲವು ಪದಗಳನ್ನು ಬರೆದು ಪದಗಳು 
ಕಾಣುವಂತೆ ತಂಡಗಳ ಮಧ್ಯದ ವೃತ್ತವೊಂದರ ಒಳಗೆ ಅವುಗಳನ್ನು 
ಚದುರಿಸಿದೆ. ಒ೦ದು ಪದವನ್ನು ಎರಡು ಬಾರಿ ಗಟ್ಟಯಾಗಿ ಹೇಳ. 
ಬಳಕ, ಒಂದು ಸಂಖ್ಯೆಯನ್ನು ಗಟ್ಟಿಯಾಗಿ ಕೂಗುತ್ತಿದ್ದೆ. ಪ್ರತಿ 
ತಂಡದಿಂದಲೂ ಆ ಸಂಖ್ಯೆ ನಿಗದಿಯಾದ ಮಗುವು ಮುಂದೆ ಬಂದು 
ನಾನು ಹೇಳದ ಪದವಿರುವ ಚೀಟಯನ್ನು ಹುಡುಕಲು ತೊಡಗುತ್ತದೆ. 
ಇಬ್ಬರಲ್ಲ ಯಾರು ಮೊದಲು ಹುಡುಕುತ್ತಾರೋ ಅವರು ಅದನ್ನು 
ಎತ್ತಿಕೊಂಡು ಗಟ್ಟಿಯಾಗಿ ಓದಬೇಕು. ಬಆಕ ಮತ್ತೊಂದು ತಂಡದ 
ಮಗುವು ಈ ಪದವನ್ನು ಬಳಸಿ ವಾಕ್ಯವೊಂದನ್ನು ರಚಿಸಲು 
ಪ್ರಯತ್ನಿಸಬೇಕು. ಪ್ರತಿ ತಂಡದ ಇನ್ನಿಬ್ಬರು ಮಕ್ಕಳಗೆ ಆ ಪದವನ್ನು 
ಬಳಸಿ ವಾಕ್ಯ ರಚಿಸುವ ಅವಕಾಶವಿರುತ್ತದೆ. ವಿದ್ಯಾರ್ಥಿಗಳು ವಿಭನ್ನು 
ಸನ್ನಿವೇಶಗಳಲ್ಲ ವಿಭನ್ನ ವಾಕ್ಯಗಳನ್ನು ರಚಿಸುತ್ತಾರೆ. ಕೆಲವರು 
ಪದವನ್ನು ವಾಕ್ಯದಲ್ಲ ಸಕಾರಾತ್ಮಕವಾಗಿ ಬಳಸಿದರೆ, ಇನ್ನು 
ಕೆಲವರು ನಕಾರಾತ್ಮಕವಾಗಿ ಬಳಸುತ್ತಾರೆ. ಪದ ಬಳಸಿ 
ಪ್ರಶ್ನೆಯೊಂದನ್ನು ಹುಟ್ಟುಹಾಕಲೂ ಯತ್ನಿಸುತ್ತಾರೆ. ಉದಾಹರಣೆಗೆ. 
"ಶಬ್ದ" ಎಂಬ ಪದ ಬಳಸಿ ಮಕಳು ಠ ಕೆಲವು ವಾಕ್ಯಗಳನ್ನು 
ರಚಿಸಿದರು: "ಕೋಗಿಲೆಯು ಮಧುರ ಶಬ್ದಮಾಡುತ್ತದೆ”. "ನಾನು 
ಹುಅಯಂತೆ ಶಜ್ದಮಾಡಬಲ್ಲೆ” ಹಾಗೂ "ಕಾರು ಮಾಡುವ ಶಬ್ಧ 
ಹೇಗಿರುತ್ತದೆ?” "ಪದಗಳನ್ನು ಸೂಕ್ತವಾಗಿ ಬಳಸುವಂತಹ 
ಸನ್ನಿವೇಶಗಳ ವೈವಿಧ್ಯ ಅದೆಷ್ಟು ವ್ಯಾಪಕ ಹಾಗೂ ಸನ್ನಿವೇಶದಿಂದ 
ನಿರ್ಬಂಧಿಸಲ್ಪಟ್ಟ ಅರ್ಥದಲ್ಲನ ನಿರ್ಣಾಯಕ ಸೂಕ್ಷಾತಿಸೂಕ್ಷ 
ಭೇದಗಳು ಅದೆಷ್ಟು ವ್ಯಾಪಕವೆಂದರೆ ಪದಗಳ ಅರ್ಥಗಳನ್ನು 
ಸನ್ನಿವೇಶದಿಂದ ಬೇರ್ಪಡಿಸಿ ಅಮೂರ್ತವಾದ ರೀತಿಯಲ್ಲ 
ಬೋಧಿಸುವುದು ಮೂಲಭೂತವಾಗಿ ವ್ಯರ್ಥವೂ, ತಪ್ಪು ತಿಆವಳಕೆಗೆ 
ಎಡೆಮಾಡುವಂತಹದೂ ಆಗಿದೆ...” (ಜೇಮ್‌ ಪಾಲ್‌ ಜೀ ಅವರು 
ರಚಿಪಿರುವ Situated Language and Learning: A Critique of 


Traditional Schooling (ಸ್ಥಾಪಿತ ಭಾಷೆ ಮತ್ತು ಕಲಕೆೆ: 
ಸಾಂಪ್ರದಾಯಿಕ ಶಾಲಾಪದಧ್ಧತಿಯ ವಿಮರ್ಶೆ) ಎಂಬ ಅಂದ್ಬ- 
ಭಾಷೆಯ ಪುಸ್ತಕ ನೋಡಿ. 

ಒಂದು ನಿರ್ದಿಷ್ಟ ಪದಕ್ಕೆ ಸನ್ನಿವೇಶಕ್ಕೆ ತಕ್ಷಂತೆ ಬೇರೆ-ಬೇರೆ 
ಅಥ£ಗಳಆರುವುದರಿಂದ, ಪದವನ್ನು ಶಬ್ದಕೋಶ ತಿಆಸುವ 
ಏಕಮಾತ್ರ ಅರ್ಥದೊಂದಿಗೆ ಕಅಯುವುದು ಮಗುವಿನ 
ಶಬ್ದಭಂಡಾರವನ್ನು ವಿಸ್ತರಿಸುವಲ್ಲ ಯಾವುದೇ ನಿಜವಾದ ನೆರವು 
ನೀಡದು. ಉದಾಹರಣೆಗೆ, "ಸ್ಟಾರ್‌ (ತಾರೆ) ಎಂಬ ಆಂದ್ದ ಪದವು 


ವಿಭಿನ್ನ ಸನ್ನಿವೇಶಗಳಲ್ಲ ಬಳಕೆಯಾದಾಗ ಅನೇಕ 


ಅರ್ಥಗಳರುವುದು ಸಾಧ್ಯ: ಸ್ಹಾರ್ಸ್‌ ಆರ್‌ ನಾಟ್‌ ಇನ್‌ ಮೈ 
ಫೇವರ್‌” (ನಕ್ಷತ್ರಬಲ ನನಗೆ ಅನುಕೂಲವಾಗಿಲ್ಲ). "ಲುಕ್‌ ಎಟ್‌ 
ದ ಸ್ಟಾರ್ಸ್‌ ಶೈನಿಂಗ್‌ ಸೋ ಬ್ರೈಟ್ಷ” (ಉಜ್ಜಲವಾಗಿ 
ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನೋಡು). "ದ ಬಾಕ್‌ ಈಸ್‌ 
ಸ್ಹಾರ್‌-ಶೇಷ್ಟ್‌” (ಈ ಡಬ್ಬ ನಕ್ಷತ್ರದ ಆಕಾರದಲ್ಪದೆ). "ಶಿ ವಾಸ್‌ ದ 
ಸ್ಟಾರ್‌ ಆಫ್‌ ದಕ್ಲಾಸ್‌” (ಅವಳು ತರಗತಿಯ ತಾರೆ). 


ಬೇರೆ-ಬೇರೆ ಸನ್ನಿವೇಶಗಳಲ್ಲ ಅರ್ಥವು ಬೇರೆ-ಬೇರೆಯಾಗಿರುತ್ತದೆ. 
ಆದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಪದವೊಂದನ್ನು ಬಳಸಿ 
ವಾಕ್ಯ ರಚಿಸುವಾಗ ಈ ವಿಚಾರದ ಬಣ್ಣೆ ಗಮನ ಹರಿಸುವುದಿಲ್ಲ. 
ವಿದ್ಯಾರ್ಥಿಗಳಂದ ಹಲವಾರು ವಾಕ್ಯಗಳು ದೊರೆಯುತ್ತಿದ್ದಂತೆ 
ಅವರ ಕಲಕೆ ಮತ್ತು ನಮ್ಮ ಬೋಧನೆಗಳೆರಡೂ ಸುಲಭವಾಗುತ್ತಾ 
ಹೋಗುತ್ತವೆ; ಏಕೆಂದರೆ. ಒಂದೇ ಪದವು ಹೇಗೆ ವಿಭನ್ನು 
ವಸ್ತುಗಳನ್ನು ಸೂಚಿಸಬಹುದು ಎಂಬುದನ್ನು ಅವರು ಅರ್ಥಮಾಡಿ- 
ಕೊಂಡಿರುತ್ತಾರೆ. ಇದರಲ ಯಶಸ್ಸು ಕಾಣಲು ಪದಗಳನ್ನು 
ಮಾತಿನಲ್ಲ ಮತ್ತು ಬರವಣಿಗೆಯಲ್ಲ ಅನ್ಹೊೇಷಿಸಲು ಮಕ್ಕಳಗೆ ಹೇರಳ 
ಅವಕಾಶಗಳನ್ನು ನೀಡುವ ಅಣತ್ಯವಿದೆ. 


ಚಿಂತನೆ 


ಈ ಲಾಕ್‌ಡೌನ್‌ ಸಂದರ್ಭದಲ್ಲ ನಾನು ಜೇಮ್ಹ್‌ ಪಾಲ್‌ ಅವರು 
ರಚಿಸಿರುವ Situated Language and Learning: A Critique of 


Traditional Schooling (ಸ್ಥಾಪಿತ ಭಾಷೆ ಮತ್ತು ಕಲಕೆ: 
ಸಾಂಪ್ರದಾಯಕ ಶಾಲಾಪದ್ಧತಿಯ ವಿಮರ್ಶೆ) ಎ೦ಬ ಆಂಗ್ಲಭಾಷಾ 
ಪುಸ್ತಕವನ್ನು ಓದಿದೆ. ಇದರಲ್ಲ ಲೇಖಕರು ಭಾಷೆ. ಕಲಕೆ ಮತ್ತು 
ಸಾಕ್ಷರತೆಗಳನ್ನು ಕುರಿತ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ. ಈ 
ಪುಸ್ತಕದ ಕೇಂದ್ರ ಗಮನವು 21ನೇ ಶತಮಾನದ ಆಟಗಳು / 
ವಿಡಿಯೋ ಆಟಗಳು / ಡಿಜಟಲ್‌ ಜಗತ್ತು ಹೇಗೆ ಶಾಲಾ 
ವಿದ್ಯಾರ್ಥಿಗಳ ಭಾಷಾರ್ಜನೆಗೆ ನೆರವಾಗಬಹುದು ಎಂಬುದಾಗಿದೆ. 


ಒಂದು ವಿಡಿಯೋ ಅಥವಾ ಡಿಜಟಲ್‌ ಆಟದಲ್ಲ ನಾವು ಅಲ್ಲನ ಎಲ್ಲಾ 
ಪ್ರತೀಕ ಅಥವಾ ಚಿಹ್ನೆಗಳನ್ನು ಒಮ್ಮೆಗೇ ಕಲಅಯದೆ, ಆಟವನ್ನು 
ಅರ್ಥಮಾಡಿಕೊಳ್ಳಲು. ಚೆನ್ನಾಗಿ ಆಡಲು ಅದರ ಮುಖ್ಯ 
ಅಂಶಗಳನ್ನು / ಹೆಜ್ಜೆಗಳನ್ನು ಕ್ರಮೇಣ ಕಲಯುತ್ತಾ ಸಾಗುತ್ತೇವೆ. 
ಇದೇ ರೀತಿ, ವಿದ್ಯಾರ್ಥಿಗಳಿಗೆ ಭಾಷೆಯನ್ನು ಪರಿಚಲುಸುವಾಗ 
ನಾವು ಸರಳ ಸಂಗತಿಗಳಂದ ಸಂಕೀರ್ಣ ಸಂಗತಿಗಳೆಡೆಗೆ, 
ತಿಆದಿರುವುದರಿಂದ ತಿಆಯದಿರುವುದರೆಡೆಗೆ ಸಾಗುವ ಅಗತ್ಯವಿದೆ. 
ಆದ್ದರಿಂದ. ನನ್ನು ತಂತ್ರವಾದರೋ ಒಂದು ಪುಸ್ತಕ / ಪಾಠ / 
ಕಥೆಯನ್ನು ಒಮ್ಮೆ ಓದಿ, ಬಳಕ ಅದರಲ್ಲ ಬಳಸಿದ ಶಬ್ದಗಳನ್ನು 
ವಿದ್ಯಾರ್ಥಿಗಳು ವಿವಿಧ ಸನ್ನಿವೇಶಗಳಲ್ಲ ಚೆನ್ನಾಗಿ ಅರ್ಥ- 
ಮಾಡಿಕೊಳ್ಳಲು ಸಹಾಯವಾಗುವಂತೆ ಅದರ ಆಧಾರದ ಮೇಲೆ 
ಭಾಷಾ ಆಟಗಳನ್ನು ಹುಟ್ಟುಹಾಕಿ ಆಡುವುದಾಗಿದೆ. ಜೀ (Ge) 
ಅವರು ಭಾಷೆಯನ್ನು ಬೋಧಿಸುವಾಗ ನಾವು ನಿಯಮಗಳನ್ನು 
ಬೋಧಿಸಲು ಮುಂದಾಗುತ್ತೇವೆ: ಆದರೆ, ಇದೊಂದು ವ್ಯರ್ಥ 
ಪ್ರಯಾಸ ಎನ್ನುತ್ತಾರೆ. ಸಂಬಂಧಗಳನ್ನು ಹೊಸೆಯುವುದರ 
ಮೂಲಕ ನಮ್ಮ ಮನಸ್ಸು ಅತ್ಯುತ್ತಮವಾಗಿ ಕೆಲಸಮಾಡುತ್ತದೆ ಎಂಬ 
ವಿಚಾರವನ್ನು ಅವರು ತಿಅಸಿಕೊಡುತ್ತಾರೆ. 


V/ 


ಸ್ಕೃತಿ ರಾಥೋಡ್‌ ಉತ್ತರಕಾಶಿಯ ಮತ್ತಿ ಗ್ರಾಮದಲ್ಲರುವ ಅಜೀಂ ಪ್ರೇಮ್‌ಜ ಪ್ರಾಥಮಿಕ ಶಾಲೆಯಲ್ಲ ಇಂಗ್ಲಿಷ್‌ ಶಿಕ್ಷಕಿಯಾಗಿ 
ಕೆಲಸ ಮಾಡುತ್ತಿದ್ದಾರೆ. ಕಲಕಾರ್ಥಿಗಳು ಇಂಗ್ಲಿಷನ್ನು ಎರಡನೇ ಭಾಷೆಯಾಗಿ ಕಅಯುವ ವಿಷಯವಾಗಿ ಶಿಕ್ಷಣತಜ್ಞರು 
ನಡೆಸಿರುವ ಅಧ್ಯಯನಗಳ ಅನ್ಲೊೇಷಣೆಯಲ್ಲ ಇವರು ಅತೀವ ಆಸಕ್ತಿ ಹೊಂದಿದ್ದಾರೆ. ಬೋಧನೆಯನ್ನು ಜಟ್ಟರೆ ಇವರು ನೃತ್ಯ 
ಹಾಗೂ ಪಾಕಶಾಸ್ತ್ರದಲ್ಲಿ ಅಭಿರುಚಿ ಹೊಂದಿದ್ದಾರೆ. ಇವರನ್ನು smriti.rathore @azimpremjifoundation.org ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


82 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


